ಭಾರತದಲ್ಲಿ ಮನೋವಿಜ್ಞಾನದ ಬೆಳವಣಿಗೆ 


Psychology Development in India 


ಇಂದಿರಾ ಜೈಪುಕಾಶ್‌ 


ಭಾರತದಲ್ಲಿ ಶೈಕ್ಷಣಿಕ ಅಧ್ಯಯನದ ವಿಷಯವಾಗಿ ಮನೋವಿಜ್ಞಾನ ಬೆಳೆದಿದ್ದು 20 ನೆಯ 
ಶತಮಾನದಲ್ಲಿ. ಆದರೆ ಮನಸ್ಸು ಮತ್ತು ಮಾನವ ವರ್ತನೆ ಸಾವಿರಾರು ವರ್ಷಗಳಿಂದ 
ಭಾರತೀಯ ಪ್ರಾಜರುಗಳ ಚಿಂತನೆ ಮತ್ತು ವಿಶ್ಲೇಷಣೆಯ ವಿಷಯವಾಗಿತ್ತು. ಭಾರತದಲ್ಲಿ 
ಮನೋವಿಜ್ಞಾನದ ಅಸ್ತಿತ್ವವನ್ನು ಸ್ಥೂಲವಾಗಿ ಪ್ರಾಚೀನ ಪರಂಪರೆ, ಬ್ರಿಟೇಷರ ಆಧಿಪತ್ಯದಿಂದ 
ಬಾರತ ಸ್ವ್ಥತಂ೦ತ್ರವಾಗುವರೆಗಿನ ಅವಧಿ, ಮತ್ತು ಸ್ವಾತಂತ್ರ್ಯಾನಂತರದ ಅವಧಿ ಎಂದು ಮೂರು 
ಕಾಲಾವಧಿಗಳಲ್ಲಿ ಪರೀಕ್ಷಿಸಬಹುದು. 


ಪ್ರಾಚೀನ ಪರಂಪರೆಯಲ್ಲಿ, ವೇದಗಳು ಮನೋವಿಜ್ಞಾನದ ಅಧ್ಯಯನಕ್ಕೆ ಅಡಿಪಾಯ 
ಎನ್ನಬಹುದು. ನಂತರ ಉಪನಿಷತ್ತು ಮತ್ತು ಭಗವದ್ದೀತೆಗಳಲ್ಲಿ ಮಾನವ ವರ್ತನೆಯ ಬಗ್ಗೆ 
ಹೆಚ್ಚು ವಿವರಗಳನ್ನು ನೋಡಬಹುದು. ವೈದಿಕ ಪರಂಪರೆಯಲ್ಲಿ ಮಾನವನ ಆಧ್ಯಾತ್ಮಿಕ 


ಉನ್ನತಿಯ ಆಕಾಂಕ್ಷೆಯೇ ಪ್ರಬಲವಾಗಿದ್ದ ಮುಂದಿನ ಅನೇಕ ಧಾರ್ಮಿಕ ಮಾರ್ಗಗಳಲ್ಲೂ 
ಇದೇ ಜೀವನದ ಮುಖ್ಯ ಉದ್ದೇಶ ಎಂದು ಪರಿಗಣಿಸಲ್ಪಟ್ಟಿತ್ತು. ವೇದ-ಉಪನಿಷದ್‌ಗಳಲ್ಲದೆ, 


ಬಾರತದಲ್ಲಿ ಬೌದ್ದ ಮತ್ತು ಜೈನಧರ್ಮಗಳು ಬೆಳೆದು ಬಂದು ಅವುಗಳಲ್ಲೂ ಮನಸ್ಸು ಮತ್ತು 
ಮಾನವ ವರ್ತನೆಯ ಬಗ್ಗೆ ಅನೇಕ ವಾದಗಳು ಹುಟ್ಟಿಕೊಂಡಿದ್ದವು. ಸಾವಿರಾರು ವರ್ಷಗಳವರೆಗೆ, 


ಬಾರತದಲ್ಲಿ ಮಾನವ ಜೀವನದ ಉದ್ದೇಶ ನಾಲ್ಕು ಮುಖ್ಯ ಪುರುಷಾರ್ಥಗಳಾದ, ಧರ್ಮ, ಆರ್ಥ, 
ಕಾಮ ಮತ್ತು ಎಲ್ಲದರಿಂದ ವಿಮೋಚನೆ ಹೊಂದುವ, ಮೋಕ್ತಗಳನ್ನು ಸಾಧಿಸುವುದು ಎಂದೇ 
ತಿಳಿಯಲಾಗಿತ್ತು. ಇಂತಹ ಧಾರ್ಮಿಕ ಜಿ೦ತನೆಯ ಜೊತೆಜೊತೆಗೆ ಲೈಂಗಿಕ ವಿಜ್ಞಾನದ ಬಗ್ಗೆ 
ವಾತ್ಸಾಯನ ರಚಿಸಿದ ವಿದ್ವತ್ಪೂರ್ಣ ಕೃತಿ ಕಾಮಸೂತ್ರ; ರಾಜಕಾರಣ, ಗುಂಪು ವ್ಯವಹಾರಗಳ 
ಬಗ್ಗೆ ಕೌಟಿಲ್ಯ ರಚಿಸಿದ ಅರ್ಥಶಾಸ್ಪ;, ನೃತ್ಯ, ನಾಟಿಕ, ಅಭಿನಯ ಮತ್ತು ಭಾವನೆಗಳ 
ಅಭಿವ್ಯಕ್ತಿಯ ಬಗ್ಗೆ ಭರತಮುನಿಯ ನಾಟ್ಯಶಾಸ್ಪ; ದೇಶೀಯ ವೈದ್ಯಕೀಯ ಪದ್ದತಿಯಾದ 
ಆರ್ಯವೇದ ಇವುಗಳೂ ಮನೋವಿಜ್ಞಾನದ ಜ್ಞಾನಕ್ಕೆ ಪೂರಕವಾಗಿದ್ದವು. 


ಬಾರತೀಯ ಚಿ೦ತನೆಯಲ್ಲಿ ಅನೇಕ ಪಂಥಗಳು ಅಥವಾ ವ್ಯವಸ್ಥೆಗಳಿದ್ದು ಅವನ್ನು 
“ದರ್ಶನ'ಗಳು ಎಂದು ಕರೆಯಲಾಗುತ್ತದೆ. ಮನೋವೈಜ್ಞಾನಿಕ ಸಿದ್ಧಾಂತಗಳು ದರ್ಶನಗಳ 


ಅವಿಭಾಜ್ಯ ಭಾಗವಾಗಿವೆ. ದರ್ಶನಗಳಲ್ಲಿ ಸ್ವ, ಚೇತನ, ಅನುಭವ, ಪ್ರತ್ಯಕ್ಷಣ, ಬಾಷೆ, ಸಂವೇಗ, 


ಮನೋವಿಕೃತಿ ಮತ್ತು ಅವುಗಳ ಪರಿಹಾರ ಮುಂತಾದ ವಿಷಯಗಳ ಬಗ್ಗೆ ವಿವರಣೆಗಳಿವೆ. 
ಹಿಂದೆ ಜ್ಞಾನ ಗುರುವಿನಿಂದ ಶಿಷ್ಯರಿಗೆ ಬೋಧನೆಯ ಮೂಲಕ, ಬಾಯಿಂದ ಬಾಯಿಗೆ, 
ಬರಹವಿಲ್ಲದೆ ವರ್ಗಾಯಿಸಲಾಗುತ್ತಿತ್ತು. ಇದನ್ನು ಸುಲಭಗೊಳಿಸಲು ಜ್ಞಾನವನ್ನು “ಸೂತು'ಗಳ 
ರೂಪದಲ್ಲಿ ಬೋಧಿಸಲಾಗುತ್ತಿತ್ತು. ಬಾದರಾಯಣನ ವೇದಸೂತ್ರ, ಪತಂಜಲಿಯ ಯೋಗಸೂತ್ರ, 
ಗೌತಮನ ನ್ಯಾಯಸೂತ್ರ ಇದಕ್ಕ ಉದಾಹರಣೆಗಳು. ಮೂಲ ಗಂಥ ಅಥವಾ ಬೋಧನೆಯನ್ನು 
ವಿವರಣೆ, ಟೇಕೆ ಮತ್ತು ಭಾಷ್ಯಗಳಿ೦ದ ವಿಸರಿಸಿ ವಾದ-ಪ್ರತಿವಾದಗಳಿಗೆ ಒಳಪಡಿಸಲಾಗುತ್ತಿತ್ತು. 
ಪ್ರತಿಪಂಥದಲ್ಲೂ ತರ್ಕಕ್ಕೆ ವಿಶೇಷ ಸ್ಥಾನವಿದ್ದು, ವಿಚಾರ ವಿನಿಮಯ ಮತ್ತು ಸಿದ್ಧಾಂತಗಳಿಗೆ 


ಸವಾಲು ಒಡ್ಡಿ ಅವುಗಳನ್ನು ಪರೀಕ್ಷಿಸುವ ಪದ್ದತಿಯ ಹಿನ್ನೆಲೆಯಲ್ಲಿ ಮನೋವಿಜ್ಞಾನ 
ಬೆಳೆಯಿತು. ದೇಹ ಮನಸ್ಸುಗಳನ್ನೂ ಮೀರಿದ ಶುದ್ದ ಚೇತನ, ಆತ್ಮಸಾಕ್ಲಾತ್ಕಾರ, ಯೋಗದಿಂದ 


ಮನೋವಿಗಹ, ಕರ್ಮ ಮತ್ತು ಸಂಸ್ಕಾರ ಮುಂತಾದ ಕಲ್ಪನೆಗಳು ಭಾರತೀಯ ಚಿಂತನೆಗೆ 
ವಿಶಿಷ್ಟವಾಗಿದ್ದು, ಪಾಶ್ಚಾತ್ಯ ಮನೋವೈಜ್ಞಾನಿಕ ಸಂಕಲ್ಪನೆಗಳಿಗೆ ಭಿನ್ನವಾದ ವಾದಗಳನ್ನು 
ನೋಡಬಹುದು. 


ಬ್ರಿಟೀಷರ ಕಾಲ: ಭಾರತದಲ್ಲಿ ಬ್ರಿಟಿಷರು ನೆಲೆಯೂರಿದ ಮೇಲೆ ಅವರ ಅಧಿಪತ್ಯದಲ್ಲಿ 
ಜನಜೀವನದಲ್ಲಿ ಮಹತ್ತರ ಬದಲಾವಣೆಗಳಾದವು. ಬ್ರಿಟೀಷರು ಪ್ರಾಚೀನ ದೇಶೀಯ 


ವಿಚಾರಗಳನ್ನು ಹಿಂದಿಕ್ಕಿ ಆಂಗ್ಲ ಸಂಸ್ಕೃತಿಯನ್ನು ವೈಭವೀಕರಿಸುವ ವಿದ್ಯಾಭ್ಯಾಸ 
ಪದ್ದತಿಯನ್ನು ಪ್ರೋತ್ಸಾಹಿಸಿದರು. ಇದರ ಮುಖ್ಯ ಉದ್ದೇಶ, ಬ್ರಿಟೇಷರ ಆಡಳಿತಕ್ಕೆ ಬೇಕಾಗುವ 


ಕಾರಕೂನರನ್ನು ತಯಾರಿಸುವುದಾಗಿತ್ತು. ಬ್ರಿಟೀಷರ ಪ್ರಯತ್ನಗಳ ಒಂದು ಲಾಭವೆಂದರೆ, 


ಭಾರತೀಯರು ಪಾಶ್ಚಾತ್ಯ ವೈಜ್ಞಾನಿಕ ಪದ್ಮತಿಗಳು ಮತ್ತು ಅನ್ನೇಷಣೆಗಳ ಬಗ್ಗೆ ತಿಳಿಯಲು 
ಸಾಧ್ಯವಾಯಿತು. ಆಂಗೀಕರಣದ ನಂತರವೂ ಭಾರತದ ಆಧ್ಯಾತ್ಮಕ ಚಿಂತನೆ 


ಮುಂದುವರಿಯಿತಲ್ಲದೆ ಅವುಗಳನ್ನು ಪಾಶ್ಮಾತ್ಯರಿಗೆ ತಿಳಿಸಿಕೊಡುವ ಪ್ರಯತ್ನಗಳೂ ನಡೆದವು. 
ಕೃಷ್ಣಚಂ೦ದ್ರ ಭಟ್ಟಾಚಾರ್ಯ, ಎಸ್‌, ರಾಧಾಕೃಷ್ಣನ್‌, ಸ್ವಾಮಿ ವಿವೇಕಾನಂದ, ಶ್ರೀ ಅರಬಿಂದ, 
ನಂತರ ಬಾಲ ಗಂಗಾಧರ ತಿಲಕ್‌, ಮಹಾತ್ಮ ಗಾಂಧಿ ಮುಂತಾದವರು ಭಾರತದ ಆಧ್ಯಾತ್ಮಿಕ 
ಪರಂಪರೆಯನ್ನು ಪಾಶ್ವಾತ್ಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಮರುವಿಶ್ಲೇಷಣೆ ನಡೆಸಿದರು. ಆದರೆ, 
ಶೈಕ್ಷಣಿಕ ಕ್ಲೇತ್ರದಲ್ಲಿ ಪಾಶ್ವಾತ್ತ ಪಠ್ಯಕ್ರಮ, ಅಧ್ಯಯನ ವಿಧಾನಗಳನ್ನು ವಿದ್ಯಾಲಯಗಳು 
ಅಳವಡಿಸಿಕೊಂಡಿದ್ದವು. ಮನೋವಿಜ್ಞಾನವೂ ಇದಕ್ಕೆ ಹೊರತಾಗಿರಲಿಲ್ಲ. ಮೊದಲನೆ 


ಪೀಳಿಗೆಯ ಮನೋವಿಜ್ಞಾನದ ಅಧ್ಯಯನ ಮಾಡುವವರು ಸಾಧಾರಣವಾಗಿ ಪಾಶ್ಚಾತ್ಯ 
ದೇಶಗಳಲ್ಲಿ ತರಬೇತಿ ಹೊಂದಿರುತ್ತಿದ್ದರು. ಪಾಶ್ಚಾತ್ಯದೇಶಗಳು, ಅದರಲ್ಲೂ ಅಮೆರಿಕೆಯಲ್ಲಿ 


ಪ್ರಚಲಿತ ಪಠ್ಯಕ್ರಮ, ಪುಸ್ತಕಗಳು, ಸಂಶೋಧನಾ ವಿಧಾನಗಳು ಇಲ್ಲೂ ಯಥಾವತ್ತಾಗಿ 
ನಕಲುಗೊಳ್ಳತ್ತಿದ್ದವು. ಈ ಮನೋವಿಜ್ಞಾನಿಗಳು ಪ್ರಪಂಚವನ್ನು ನೋಡುವ ದೃಷ್ಟಿ 
ಯೂರೋ-ಅಮೇರಿಕನ್‌' ಪ್ರಬಾವಕ್ಕೆ ಒಳಗಾಗಿದ್ದು ಬಾರತದ ಪರಿಸ್ಥಿತಿಗೆ 


ಪ್ರಸ್ತುತವಾಗಿರುತ್ತಿರಲಿಲ್ಲ. ಈಗಲೂ ಹೆಚ್ಚಾಗಿ ಪಾಶ್ಚಾತ್ಯ ಸ೦ಂಕಲ್ಪನೆ, ಸಿದ್ಧಾಂತಗಳು ಭಾರತದಲ್ಲಿ 
ಮನೋವಿಜ್ಞಾನ ಅಧ್ಯಯನದ ಕೇಂದ್ರವಾಗಿವೆ. 


ಭಾರತದ ಶಿಕಣ ಕೇತ್ರದಲ್ಲಿ ಮನಶಾಸ್ತ್ರ ಎನ್ನುವುದು ತತ್ವಶಾಸ್ತ್ರ ವಿಭಾಗಗಳಲ್ಲಿ 
ಬೋಧಿಸಲ್ಪಡುತ್ತಿತ್ತು. ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ 'ಮೆಂಟಿಲ್‌ ಅಂಡ್‌ ಮಾರಲ್‌ 


ಪಿಲಾಸಪಿ'ಯ ಪ್ರಾಧ್ಯಾಪಕರಾಗಿದ್ದ ಬ್ರಜೀಂದ್ರರ ನಾಥ್‌ ಸೀಲ್‌ 1905ರಲ್ಲಿ ಪ್ರಪ್ರಥಮವಾಗಿ 
ಪ್ರಾಯೋಗಿಕ ಮನಶ್ಮಾಸ್ಪದ ಪಠ್ಯಕ್ರಮ ರೂಪಿಸಿ ಪ್ರಾತ್ಯಕಿಕಗೆಂದು ಪ್ರಯೋಗಶಾಲೆ ತೆರೆದರು. 


ಹಾರ್ವರ್ಡ್ಗಲ್ಲಿ ಹ್ಯೂಗೋ ಮುಂಸ್ಥರ್‌ಬರ್ಗನ ಬಳಿ ತರಬೇತಿ ಪಡೆದಿದ್ದ ನರೇಂದ್ರ ನಾಥ್‌ 
ಸೇನವ್‌ಗುಪಷ, 1016ರಲ್ಲಿ ಈ ಪ್ರಯೋಗಶಾಲೆಯನ್ನು ಉತ್ತಮಗೊಳಿಸಿ ಪ್ರಾಯೋಗಿಕ ಮನಶ್ಮಾಸ್ಪದ 


ವಿಭಾಗ ಪ್ರಾರಂಭಿಸಿದರು. ಮನೋಭೌತಿಕ ಪ್ರಯೋಗಗಳು, ಆಳ ಪ್ರತ್ಯಕ್ಷಣ, ಅವಧಾನ 
ಮುಂತಾದವುಗಳನ್ನು ಕುರಿತು ಪ್ರಯೋಗಗಳು ನಡೆದವು. ಈ ವಿಷಯ ವೈಜ್ಞಾನಿಕ 
ವಿಧಾನವನ್ನು ಅನುಸರಿಸುತ್ತದೆ ಎಂದು ಸಿದ್ದವಾಗಿ ಭಾರತೀಯ ವಿಜ್ಞಾನ ಕಾಂಗೆಸ್‌ 1923ರಲ್ಲಿ 
ಮನೋವಿಜ್ಞಾನವನ್ನು ಒಂದು ವಿಭಾಗವಾಗಿ ಸೇರಿಸಿಕೊಂಡಿತು. 1924ರಲ್ಲಿ ಭಾರತೀಯ 
ಮನೋವಿಜ್ಞಾನ ಸಂಸ್ಥೆ ಹುಟ್ಟಿ, 1925ರಲ್ಲಿ ಇಂಡಿಯನ್‌ ಜರ್ನಲ್‌ ಆಫ್‌ ಸೈಕಾಲಜಿ ಎ೦ಬ 
ವಿದ್ವತ್ಛತಿಕೆ ಪ್ರಾರಂಭವಾಯಿತು. ಹೀಗೆ ಮನಶ್ಮಾಸ್ತ ತತ್ನ್ವಶಾಸ್ಪದಿಂದ ಬೇರ್ಪಟ್ಟು ಸ್ವತಂತ್ರ 
ಮೈಜ್ಞಾನಿಕ ಸ್ಥ್ಮಾನಗಳಿಸಿತು. 1922 ರಲ್ಲಿ ಸೇನ್‌ಗುಪ್ತರ ಸ್ಥಾನಕ್ಕೆ ಬ೦ದ ಗಿರೀಂದ್ರ ಶೇಖರ್‌ ಬೋಸ್‌ 
ಮನೋವ್ಯೈ್ಯದ್ಯರಾಗಿದ್ದ  ಫ್ರಾಯ್ದನ ಸಂಪರ್ಕ ಹೊಂದಿದ್ದರು. 1922ರಲ್ಲಿ ಇಂಡಿಯನ್‌ 
ಸೈಕೊಲನಾಲಿಟಿಕ್‌ ಸೊಸೈಟಿ ಪ್ರಾರಂಬಿಸಿದ್ದ 1924ರಲ್ಲಿ ಅದು ಇಂಟರ್‌ ನ್ಯಾಶನಲ್‌ 
ಸೈಕೋಲನಾಲಿಟಿಕ್‌ ಸಂಸ್ಥೆಯ ಒಂದು ಅಂಗವಾಯಿತು. ಬೋಸ್‌ 19388 ರಲ್ಲಿ ಪ್ರಾಯೋಗಿಕ 
ಮನೋವಿಜ್ಞಾನ ಶಾಖೆ ತೆರದದ್ದಲ್ಲದೆ, ಯೂಂಗ್‌, ಸ್ಲಿರ್ದನ್‌ ಮುಂತಾದವರನ್ನು ಇಂಡಿಯನ್‌ 
ಸೈನ್ಸ್‌ ಕಾಂಗೆಸ್‌ನ ಬೆಳ್ಳಿಹಬ್ಬಕ್ಕೆ ಆಹ್ವಾನಿಸಿದರು. ಬೋಸ್‌ 1940ರಲ್ಲಿ ಕಲ್ಕತ್ತೆಯಲ್ಲಿ "ಲುಂಬಿನಿ 
ಪಾರ್ಕ್‌ ಮೆಂಟಲ್‌ ಹಾಸ್ಸಿಟಿಲ್‌' ಸ್ಥಾಪಿಸಿ 1947ರಲ್ಲಿ “ಸಮೀಕ್ಷ್‌ ಎಂಬ ವಿದ್ದತ್‌ ಪತಿಕೆ 
ಪ್ರಾರಂಭಿಸಿದರು. ಬೋಸ್‌ ರಿಂದ ತರಬೇತಿ ಪಡೆದ ಎಚ್‌.ಪಿ. ಮೇಯ್ದಿ 194ರಲ್ಲಿ ಪಾಟ್ನಾದಲ್ಲಿ 
ಮನಶ್ಮಾಸ್ತ ವಿಭಾಗ ಸ್ಥಾಪಿಸಿ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ಪ್ರಾರಂಭಿಸಿದರು. 


1916ರಲ್ಲಿ ಸ್ಥಾಪಿತವಾಗಿದ್ದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ದಕ್ಷಿಣಭಾರತದ ಪ್ರಥಮ 
ಮನೋವಿಜ್ಞಾನ ವಿಭಾಗ ಪ್ರಾರಂಭವಾಯಿತು. ಮೈಸೂರಿನ ಮಹಾರಾಜ ಕಾಲೆಜಿನಲ್ಲಿ 


ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್‌ ಗೋಪಾಲಸ್ವಾಮಿಯವರು 1924ರಲ್ಲಿ ಮನಶ್ಮಾಸ್ಪದ ವಿಭಾಗ 
ತೆರೆದು ದೇಶದ ಪ್ರಥಮ ಪ್ರಾಣಿ ಪ್ರಯೋಗಾಲಯ ಪ್ರಾರಂಭಿಸಿದರು. ಚಾರ್ಲಸ್‌ ಸ್ಪಿಯರ್‌ಮನ್‌ನ 
ಬಳಿ ಡಾಕ್ಕರೆಟ್‌ ಪಡೆದ ಡಾ, ಗೋಪಾಲಸ್ವಾಮಿಯವರು ಲಂಡನ್‌ನಿಂದ ಮರಳುವಾಗ 


ಟ್ರಾನ್ಸಪಾ೦ಡರ್‌ ಒಂದನ್ನು ತಂದಿದ್ದು ದೇಶದ ಪ್ರಥಮ ರೇಡಿಯೋ ಸ್ಟೇಶನ್‌ ಸ್ಥಾಪಿಸಿ 
“ಆಕಾಶವಾಣಿ' ಎಂದು ಅದಕ್ಕೆ ನಾಮಕರಣ ಮಾಡಿದರು. ಆರುವರ್ಷಗಳ ಕಾಲ ಅವರೇ 


ಖಾಸಗಿಯಾಗಿ ನಡೆಸುತ್ತಿದ್ದ ರೇಡಿಯೋ ಸ್ವೇಶನ್‌ಅನ್ನು ಮುಂದೆ ಸರ್ಕಾರ ತನ್ನ ವಶಕ್ಕೆ 


ತೆಗೆದುಕೊಂಡಿತು. 1956ರಲ್ಲಿ ಆಲ್‌ ಇಂಡಿಯಾ ರೇಡಿಯೋ ಎನ್ನುವುದರ 
ಬದಲಾಗಿ "ಆಕಾಶವಾಣಿ" ಎಂದು ಡಾ, ಗೋಪಾಲಸ್ವಾಮಿಯವರು ಇಟ್ಟಿದ್ದ ಹೆಸರನ್ನೇ 
ಸ್ವೀಕರಿಸಿತು. ಈ ಪೀಳಿಗೆಯ ವಿದ್ವಾಂಸರು ಪ್ರಯೋಗಾತ್ಮಕವಾಗಿ ಪಾಶ್ವಾತ್ತ ಪದ್ದತಿಯನ್ನು 
ಅನುಕರಿಸಿದರೂ ಭಾರತೀಯ ಚಿ೦ತನೆಗಳನ್ನೂ ಅಭ್ಯಸಿಸುತ್ತಿದ್ದ ಪೂರ್ವ-ಪಶ್ಚಿಮ ಎಂದು 
ಎರಡು ಬೌದ್ದಿಕ ಪ್ರಪಂ೦ಂಚಗಳನ್ನು ಒಂದುಗೂಡಿಸಿದ್ದರು. 


ಸ್ವಾತಂತ್ರ್ಯಾನಂತರ: ಭಾರತದ ಸ್ವಾತಂತ್ರ್ಯಾನಂತರ ವೇಗವಾಗಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ 
ಮನೋವಿಜ್ಞಾನದ ವಿಭಾಗಗಳು ತೆರೆಯಲ್ಬಟ್ಟಿವು. ಉಚ್ಮಶಿಕಣದ ಮಹತ್ವವನ್ನು ಅರಿತ 
ಸರ್ಕಾರ ಅನೇಕ ಹೊಸ ಉಚ್ಚಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿತು. 1947ರಲ್ಲಿ ದೇಶ ಇಬ್ಬಾಗವಾಗಿ 


ಅನೇಕ ದುರಂತಗಳು ಎದುರಾದಾಗ ಯುನೆಸ್ಕೋದ ಸಹಕಾರದೊಡನೆ ರಾಷ್ಟ ಸರ್ಕಾರ 
ಕೋಮುಗಲಭೆಗೆ ಕಾರಣ ಹುಡುಕುವ ಅಧ್ಯಯನವನ್ನು ಕೈಗೆತ್ತಿಕೊಂಡಿತು. ಈ ಸಂದರ್ಭದಲ್ಲಿ 


ಗಾರ್ಡನರ್‌ ಮರಿಯೊಡನೆ ಅನೇಕ ದೇಶಿಯ ಮನೋವಿಜ್ಞಾನಿಗಳು ಕೆಲಸ ಮಾಡಿದರು. 1947 
ರಲ್ಲಿ ಯು.ಪಿ. ಸೈಕಲಾಜಿಕಲ್‌ ಬ್ಯೂರೋ ಸ್ಮಾಪಿತಗೊ೦ಡು ಸೋಹನ್‌ ಲಾಲ್‌, ಸಿ.ಎಂ. ಭಾಟಿಯ 
ಮತ್ತು ಎಸ್‌.ಎನ್‌ ಮೆಹರೊತ್ರ ಅವರ ಮಾರ್ಗದರ್ಶನದಲ್ಲಿ ಭಾರತದ ಪರಿಸ್ಥಿತಿಗೆ ಸೂಕವಾದ 
ಮಾನಸಿಕ ಪರೀಕ್ಷಣಗಳನ್ನು ತಯಾರಿಸುವ ಕೆಲಸ ನಡೆಯಿತು. 1956ರಲ್ಲಿ ಯುನಿವರ್ಸಿಟಿ 
ಗ್ರಾಂಟ್ಸ್‌ ಕಮಿಶನ್‌ (ಯು.ಜಿ.ಸಿ) (ವಿಶ್ವವಿದ್ಯಾಲಯ ಅನುದಾನ ಆಯೋಗ) ಸ್ಥಾಪಿತವಾಗಿ ಅದರ 
ಸಹಾಯದಿಂದ 1960ರ ವೇಳೆಗೆ 32 ಮನೋವಿಜ್ಞಾನ ವಿಭಾಗಗಳು ತೆರೆಯಲ್ಬಟ್ಟಿವು. ಇವು 


ರಾಷ್ಟ್ರದ ಉಚ್ಚ್‌ಶಿಕ್ಷಣ ನಿಯಮಗಳ ಪೂರೈಕೆಗೆ ಸೃಷ್ಟಿಯಾದವೇ ಹೊರತು ಯಾವುದೇ ವ್ಯವಸ್ಥಿತ 
ಯೋಜನೆಯಿಂದಲ್ಲ. ಇಂತಹ ವಿಭಾಗಗಳ ಕೆಲಸವೂ ಕೂಡಾ ಮುಖ್ಯಸ್ಥರ ಆಸಕ್ತಿಯನ್ನು 


ಅವಲಂಬಿಸಿರುತ್ತಿದ್ದ ರಾಷ್ಟ್ರದ ಅಗತ್ಯ ಅಥವಾ ವಿಷಯದ ವ್ಯಾಪ್ಲಿಗೆ ಸಂಬಂಧಿಸಿರುತ್ತಿರಲಿಲ್ಲ. 
1960ರ ವೇಳೆಗೆ ಇಂತಹ ವಿಭಾಗಗಳ ಗುಣಮಟ್ಟಿದ ಬಗ್ಗೆ ಕಾಳಜಿ ಹೊಂದಿದ ಯು.ಜಿ.ಸಿ, ಕೆಲವು 


ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷ ಧನಸಹಾಯ ನೀಡಿ ಹೆಚ್ಚಿನ ಸಂಶೋಧನೆಗೆ ಕೇಂದ್ರಗಳನ್ನು 
ಸ್ಥಾಪಿಸತೊಡಗಿತು. ವಿದೇಶಗಳಲ್ಲಿ ಹೆಚ್ಚಿನ ತರಬೇತಿ, ಸಂಶೋಧನೆಗೆ ಸಹಾಯ ಮತ್ತು 


ವಿದ್ಧಾಂಸರ ವಿವಿಮಯಕ್ಕೂ ಪ್ರೋತ್ಸಾಹ ನೀಡಲಾಯಿತು. 


ವಿಶ್ವವಿದ್ಯಾಲಯಗಳಾಚ್‌ ಮನೋವಿಜ್ಞಾನದ ಬೆಳವಣಿಗೆ ಕಾಣಿಸಿಕೊಂಡು ಡಿಫೆನ್ಸ್‌ ಸೈನ್ಸ್‌ 
ಆರ್ಗನೈರೇಶನ್‌ನಲ್ಲಿ ಸೈಕಲಾಜಿಕಲ್‌ ರಿಸರ್ಜ ವಿಂಗ್‌ ಎಂದು ಮನೋವೈಜ್ಞಾನಿಕ 
ಸಂಶೋಧನಾ ವಿಭಾಗ ತೆರೆಯಿತು. ನೈದಾನಿಕ ಕ್ಲೇತ್ರದಲ್ಲಿ, ಅಖಿಲ ಭಾರತ ಮಾನಸಿಕ ಆರೋಗ್ಯ 


ಮತ್ತು ನರವಿಜ್ಞಾನ ಸಂಸ್ಥೆ 1955ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಯಿತು. ದಿ ಅಹಮದಾಬಾದ್‌ 
ಟೆಕ್ಟೈಲ್‌ ರಿಸರ್ಜ್‌ ಇನಸ್ನಿಟ್ಟ್ಯೊಟ್‌(ಅಟಿರಾ) 1950ರಲ್ಲಿ ಸ್ಥಾಪಿತವಾಗಿ ಅನೇಕ ವಿದೇಶಿ 
ಸಂಶೋಧಕರನ್ನು ಆಕರ್ಷಿಸಿತು. 1960-70 ರಲ್ಲಿ ಎಲ್ಲಾ ಇಂಡಿಯನ್‌ ಇನಸ್ಥಿಟ್ಕ್ಮೂಟ್‌ ಆಫ್‌ 
ಟೆಕ್ಲಾಲಜಿಗಳಲ್ಲಿ, ಇಂಡಿಯನ್‌ ಇನಸ್ವಿಟ್ಕ್ವೊಟ್‌ ಆಫ್‌ ಮ್ಯಾನೇಜ್‌ಮೆಂಟ್‌ಗಳಲ್ಲಿ, ಅಗಿಕಲ್ಬರ್‌ 
ಯೂನಿವರ್ಸಿಟಿಗಳಲ್ಲಿ, ವೈದ್ಯಕೀಯ ಕಾಲೇಜುಗಳಲ್ಲಿ ಮನೋವಿಜ್ಞಾನ ಅಧ್ಯಯನ ಅಥವಾ 


ಸಂಶೋಧನೆಯ ವಿಷಯವಾಯಿತು. ಪಾಟ್ನಾದ ಎ.ಎನ್‌ ಎಸ್‌. ಇನ್ಸಟಿಟ್ಕ್ಯೊಟ್‌ ಆಫ್‌ 
ಸೋಶೀಯಲ್‌ ಸ್ಥಡೀಸ್‌, ದೆಹಲಿಯ ಸೆಂಟರ್‌ ಫಾರ್‌ ಸ್ಥಡಿ ಆಫ್‌ ಡೆವಲಪಿಂಗ್‌ ಸೊಸೈಟೀಸ್‌ 


ಮತ್ತು ಹೈದರಾಬಾದ್‌ನ ನ್ಯಾಶನಲ್‌ ಇನ್ನಟೆಟ್ಕೂಟ್‌ ಆಫ್‌ ಕಮ್ಯೂನಿಟಿ 
ಡೆವಲಪ್‌ಮೆಂಟ್‌ಗಳಲ್ಲಿ ಸಂಶೋಧನೆಗೆ ಅವಕಾಶ ಲಬಿಸಿತು. ಇಂದು, ಅನೇಕ ಸರ್ಕಾರಿ, 


ಸರ್ಕಾರೇತರ, ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಮತ್ತು ನೂರಾರು ಪದವಿ ಕಾಲೇಜುಗಳಲ್ಲಿ 
ಮನೋವಿಜ್ಞಾನ ಅಧ್ಯಯನದ ವಿಷಯವಾಗಿದೆ. ಯು.ಜಿ.ಸಿಯಿಂದ ಸುಮಾರು 192 ಉಚ್ಛಶಿಕ್ಷಣ 


ಸಂಸ್ಥೆಗಳು ಮಾನ್ಯತೆ ಪಡೆದಿದ್ದು ಸಾಧಾರಣವಾಗಿ ಇವುಗಳಲ್ಲಿ ಮನೋವಿಜ್ಞಾನದ ವಿಭಾಗ 
ಇರುತ್ತದೆ. ಇವುಗಳ ಸಂಖ್ಯೆ ಇನ್ನೂ ಹೆಚ್ಚಲಿದೆ. 


